ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಾ 


: 2046 
: ಶ್ರೀ 


ಐಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 


ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತೆರಿಸುವ ದಿನಾಂಕ 27-03-2020 
| ಕೈಸ ಪ್ರಶ್ನೆ ಉತ್ತರ 
ಅ ಮೈಸೂರಿನಿಂದ ತಿ.ನರಸೀಪುರ, ಮೈಸೂರು, ತಿ.ನರಸೀಪುರ, ಮೂಗೂರು 
ಮೂಗೂರು, ಸಂತೇಮಾರನಹಳ್ಳಿ ಸಂತೇಮಾರನರಹಳ್ಳಿ ಮೂಲಕ ಚಾಮರಾಜನಗರಕ್ಕೆ 
ಮೂಲಕ ಚಾಮರಾಜನಗರಕ್ಕೆ ಸಾರಿಗೆ | ಸಾರ್ವಜನಿಕ - ಪ್ರಯಾಣಿಕರು ಮತ್ತು ವಿಧ್ಯಾರ್ಥಿಗಳ 
ಬಸ್‌ ಸೌಲಭ್ಯ ಬಹಳ ಕಡಿಮೆ ಇದ್ದು, ಅನುಕೂಲಕ್ಕಾಗಿ 44 ಸುತ್ತುವಳಿಗಳ ಸಾರಿಗೆ ಸೌಲಭ್ಯ . 
ಹೆಚ್ಚಿನ ಬಸ್‌. ಸೌಲಭ್ಯ ಒದಗಿಸಲು | ಕಲ್ಪಿಸಲಾಗಿದೆ. ಅದೇ ರೀತಿ ಚಾಮರಾಜನಗರದಿಂದ 
ಸರ್ಕಾರ ಕ್ರಮ ಕೈಗೊಳ್ಳುವುದೇ; ಸಂತೇಮರಹಳ್ಳಿ ಮೂಗೂರು, ತಿ.ನರಸೀಪುರ ಮಾರ್ಗವಾಗಿ 
i ಮೈಸೂರಿಗೆ. 44 ಸುತ್ತುವಳಿಗಳು ಒಳಗೊಂಡಂತೆ ಈ 
ಆ [ಈ ಮಾರ್ಗದಲ್ಲಿ ಪ್ರತಿದಿನ ನೂರಾರು ಮಾರ್ಗದಲ್ಲಿ ಪ್ರತಿನಿತ್ಯ ಒಟ್ಟು 88 ಸುತ್ತುವಳಿಗಳು 
ವಿದ್ಯಾರ್ಥಿಗಳು, ಸಾರ್ವಜನಿಕರು ಶರಾಟೆರಣಯಲ್ಲರುತವ; 
ಪ್ರಯಾಣ ಮಾಡುತ್ತಿದ್ದು. ಸಾಕಷ್ಟು ಸಾರಿಗೆ ಅದೇ ಮಾರ್ಗದಲ್ಲಿ ಮೈಸೂರು, ಟಿ.ನರಸೀಪುರ 
ಬಸ್‌ ಸೌಲ ಲಭ್ಯ ಇಲ್ಲದೆ ತೊಂದರೆ | ಮೂಗೂರು, ಸಂತೇಮಾರನಹಳ್ಳಿ ಹ ಭರದ 
ಅನುಭವಿಸುತ್ತಿರುವುದು ಹಾಗೂ ಈ ಬಗ್ಗೆ | ಮತ್ತು ಹಿಂದಕ್ಕೆ ಒಟ್ಟು 48 ಸುತ್ತುವಳಿಗಳನ್ನು ಕಾರ್ಯಾಚರಣೆ 
ಸಾರ್ವಜನಿಕರು ಸಾರಿಗೆ ಸಂಸ್ಥೆ ಮಾಡಲಾಗುತ್ತದೆ. , 
ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ' ಪ್ರಸುತ್ತ ಅಲ್ಲಿತ ಜನದಟಣೆ ಹಾಗೂ ಅವಕತೆಗೆ. 
ಸಾಕಷ್ಟು ಬಸ್‌ಗಳನ್ನು ಸಂಚಾರಕ್ಕೆ ಬಿಡದೇ | ಒಸ್ಟುಗುಣವಾಗಿ ಮೈಸೂರು. ತಿ.ನರಸೀಪುರ. ಮೂಗೂರು. 
ನಲು ಕಾರನಾವೇನು ಸಂತೇಮರಹಳ್ಳಿ" ಮೂಲಕ ಚಾಮರಾಜನಗರಕ್ಕೆ ಸಾರಿಗೆಗಳನ್ನು 


ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಸಾರ್ವಜನಿಕ ಪ್ರ 


ಮತ್ತು ' ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಸಮಯದಲ್ಲಿ 
ಸಾರಿಗೆ ಸೌಲಭ್ನ ಕಲಿಸಿರುವುದರಿಂದ ಸಾರ್ವಜನಿಕ 
ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಇದರ ಪ್ರಯೋಜನೆ 
ಪಡೆದುಕೊಳ್ಳುತ್ತಿದ್ದಾರೆ. 


ಈ ಮಾರ್ಗದಲ್ಲಿ ಖಾಸಗಿ ಸಾರಿಗೆ ಪ್ರವರ್ತಕರೂ ಸಹ 


ಸಾರಿಗೆ ಸೌಲಭ್ಯ ವನ್ನು ಕಲಿಸುತ್ತಿದ್ದಾರೆ. 


ಸಂಖ್ಯೆ: ಟಿಡಿ 136 ಟಿಸಿಕ್ಕೂ 2020 


ಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


(ಲಕ್ಮಣ ಸಂಗ 
ಕ್ರಿ 


